Research Paper E-ISSN No: 2454-9916 | Volume: 4 | Issue: 11 | Nov 2018 





BHASHE ENDA BHAVAIKYATE OLAVU 








Lohit .P 


Lecturer, Department of Kannada, Akshara Institute of Management Studies, Akshara Nagara, Channamumbapura, Savalanga 
Road, Shivamogga (D), Pin- 577203, Karnataka, India. 


ಭಾರತವು ಒಂದು ರಾಷ್ಟ್ರ, ಒಂದು ಜನಾಂಗ. ಆದರೆ ಒಂದು ಭಾಷೆ ಇಲ್ಲ ಅನೇಕ ಭಾಷಗಳಂದ ಅನೈಕ್ಯವಾಗುವುದಿಲ್ಲವೆ? ಭಾವೈಕ್ಯ 
ಬೇಕೆಂಬುವವರು ಭಾವೈಕ್ಯ ಒಪ್ಪಿಕೊಳ್ಳಲೇಬೇಕು. ಭಾವೈಕ್ಯ್ಕವಾಗಲು ಬಹುಮತ ಎದ್ದಲಾಯಿತು. ಆದರೆ ಅಲ್ಪಮತ, ಬಹುಮತಗಳಲ್ಲಿಯೂ 
ಭಾವೈಕ್ಯವೇಕು ಸಮಾಜವು ಗುಂಪುಗಳಿಂದಲೂ, ಗುಂಪುಗಳು ವ್ಯಕ್ತಿಗಳಂದಲೂ ಕಟ್ಟಲಾಗುವುದು. ಭೇದವು ಮಾನವನ ಸಹಜ ಸ್ವಭಾವ, ಆದರೆ 
ಭೇಧವನ್ನೇ ನೆಪಮಾಡಿ ಭಾವಕ್ಕೆ ಕೊಡಲಿ ಪೆಟ್ಟು ಹಾಕುವ ಅಸಾಮಿಗಳೇ ಭಾವೈಕ್ಯಕ್ಕೆ ಅಡ್ಡಿ ಬರುತ್ತಾರೆ. ಇಂಥವರ ಭಾವನೆಗಳ ದ್ವೇಷಗಳಿಂದ 
ಭಾವೈಕ್ಯಕ್ಕೆ ಧಕ್ಕೆ ಬರುತ್ತದೆ. ಭಾವೈಕ್ಯ ಎಂಬುದು ಜೀವಂತ ಸತ್ವ. ಅದನ್ನು ಗಳಿಸ ಬೇಕು, ಬೆಳೆಸಬೇಕು, ಉಳಿಸಬೇಕು ಅದು ಬರಿಯ ಘೋಷಣೆಯಲ್ಲ. 
ಅದು ಯಾವ ಪಾಟರ್‌” ಪಕ್ಷಗಳಗೆ ಸೇರಿದ ಬದುಕಲ್ಲ. ಭಾವೈಕ್ಯವು ಮಾನವ ಜಾತಿಗೆ ಬೇಕು. ಅದು ಭಾರತದಲ್ಲಾದರೆ ಸಾಲದು ಅದು 
ಪಾಶ್ಚಿಮಾತ್ಯರಿಮ್ದ ಕೊಂಡು ತರಬೇಕಾದ ಕೃತ್ರಿಮ ವಸ್ತುವಲ್ಲ. ದಾನ ಮಾಡಬೇಕಾದ ಪಡಿ ಪದಾರ್ಥವಲ್ಲ. 


ಪ್ರಪಂಚವೆಲ್ಲಾ ಇಂಗ್ಲೀಷ್‌ ಮಯವಾದರೂ ಭಾವೈಕ್ಯಕ್ಕೆ ಬೇಡಿಯ ಕಸರತ್ತು ಬೇಕು. ಭಾವೈಕ್ಯ ಆರೋಗ್ಯ, ಆಯುಕ್ತ ಬುದ್ದಿ, ಆಯುಕ್ತ 
ಭಾವನೆಗಳು ಅದಕ್ಕೆ ಅಪಥ್ಯ, ಬುದ್ದಿ ಭಾವನ್ನೆಗಳು ಶುದ್ದವಾಗಬೇಕು. ಅದು ಭಾವೈಕ್ಯಕ್ಕೆ ಒಳ್ಳೆಯ ಕ್ಷೇತ್ರ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಸ್ಪರ ರಾಗ 
ದ್ವೇಷ, ಮೋಸ, ಧೂರ್ತನೆ ಮನೆ ಮಾಡಿಕೊಂಡೆವೆ. ನಮ್ಮಲ್ಲಿ ದುವರ್‌ಬಾಸನೆ ಹೆಚ್ಚಾಗಿದೆ. ಸುವಾಸನೆ ಕಡೆಮೆಯಾಗಿದೆ. 


ಸಾಮಾಜಿಕ ಕಲ್ಯಾಣದಿಂದ, ಸ್ಟಾಸ್ಥ್ಯದಿಂದ ವ್ಯಕ್ತಿಗಳಲ್ಲ ತಾಳ್ಮೆ ಬೆಳೆದು, ಪರಸ್ಪರ ಹೃದಯ ತಿಳದುಕೊಂಡು ಹೋಗುವ ಸತ್ತ, ಕಸುವು 
ಬೆಳೆದರೇ ಭಾವೈಕ್ಯವು ಸಾಧ್ಯವಾಗುತ್ತದೆ. ಹಿಂದಿ, ಇಂಗ್ಲೀಷ್‌, ಸಂಸ್ಕೃತ, ತೆಮಿಳು ಎಂದು ಕೂಗಾಡುವುದು, ಬಾವ ನಮ್ಮಲ್ಲಿ ಇಲ್ಲ, ಐಕ್ಯ ಕಷ್ಟಸಾಧ್ಯ 
ಎಂದು ಎಚ್ಚರಿಕೆ ಕೊಡುತ್ತದೆ. ಭಾವದ ಅನೈಕ್ಯವನ್ನು ಯಾರದೋ ತಲೆಗೆ ಕಟ್ಟಿ ಉರಿದಾಟ ಬೆಳೆಸಿದರೆ ಅದರಿಂದ ಯಾವ ಫಲವೂ ಇಲ್ಲ. ಕುರುಕ್ಷೇತ್ರ 
ರಚನೆಯಿಂದ ಭಾವೈಕ್ಯ ಸಾಧ್ಯವಿಲ್ಲ. ಶಾಂತಿ ಸಮಾಧಾನದಿಂದ ಭಾವೈಕ್ಯ ಬೆಳೆಯುತ್ತದೆ. ಕನ್ನಡದಿಂದಲೇ ಪಾಠ ಕಲಿಸಿದರೂ, ಶಿಷ್ಯ ಶಿಕ್ಷಕರಲ್ಲಯೇ 
ವೈಷಮ್ಯ ಬೆಳೆದರೆ, ತಾವೇ ಬಡಿದಾಡುವ ರಾಜಕೀಯ ಪಕ್ಷಗಳು ಭಾವೈಕ್ಯ ಉಪದೇಶ ಮಾಡಿಯೂ daw. 


'ಮಾತುಬಲ್ಲವ ಮಾಣಿಕ ತಂದ, ಮಾತರಿಯದವ ಜಗಳ ತಂದ' ನಾಣ್ಣುಡಿಯು ಕನ್ನಡದಲ್ಲದ್ದು ಈ ಭಾವವು ಮಾನವರೆಲ್ಲರಿಗೂ ಹೃದಯ 
ಧರ್ಮವಾಗಬೇಕು. ಭಾವೈಕ್ಯವು ರೋಗಕ್ಕೆ BAGHY, ಸ್ವತಃ ಆರೋಗ್ಯ ಅದು ಭಾರತದ ಮುಖ್ಯ ಪ್ರಾಣವು ಭಾರತೀಯ ಸಂಸ್ಕೃತಿಯ ಭಾವೈಕ್ಯ. 
ಅದು ಮಾನವತಗೂ ಉಪಕಾರ. 


ಭಾರತದ ಜನಾಂಗದಲ್ಲಿ ಭಾವೈಕ್ಯ ಇತ್ತು, ಇಂದು ಇದೆ ನಾಳೆಯೂ ಇರುತ್ತೆ. ಭಾರತದ ಭಾವೈಕ್ಕವು ಇಲ್ಲಿಯ ಜನರ ಸನಾತನ ಧರ್ಮ. 
ಆದರೆ ಅದರ ಭಾವೈಕ್ಯ ಶಕ್ತಿಯು ಇಂದಿನ ಯುಗ ಧರ್ಮವನ್ನು ಮೈಗೂಡಿಸಿಕೊಳ್ಳಲು ಕಡಿಮೆ ಬೀಳುತ್ತಿದೆ. ಜಾತಿಭೇದದಿಂದ ಭಾವೈಕ್ಯ ಹಾಳಾಯಿತು. 
ಪಾಟರ್‌ ಭೇದದಿಂದ ಹಾಳಾಯಿತು, ಭಾಷಾಭೇದದಿಂದ ಹಾಳಾಯಿತು, ರಾಜ್ಯ ಸೀಮೆ ಭೇದದಿಂದ ಹಾಳಾಯಿತು, ನದೀ ನೀರಿನ ತಂಟೆಯಿಂದ 
ಹಾಳಾಯಿತು. ಭಾವೈಕ್ಯ ಹಾಳಾಯಿತು ಎಂದು ಪ್ರಚಾರ ಮಾಡುವವರೇ ಹಚ್ಚು. 


ಭಾವೈಕ್ಯವೆಂಬುದು ಸಮವಸ್ತ್ರದಂತೆ ಧರಿಸಬೇಕಾದ ಬಟ್ಟೆಯಲ್ಲ. ಇದು ತಳುವಳಕೆಯ ಸಾಮರಸ್ಯ ಒಬ್ಬರನ್ನೊಬ್ಬರ ಮೇಲೆ ತಪ್ಪು ಹೊರಸಿ, 
ಕೋರ್ಟಗೆಳೆದರೆ ಭಾವೈಕ್ಯವು ಸಿದ್ದವಾಗುವ ತೀರ್ಪಲ್ಲ. ಐತಿಹಾಸಿಕವಾಗಿ ಇಂದಿನ ಭಾರತವು ರಾಷ್ಟ್ರ ಪಂಥಗಳ ಸಮುದಾಯದಲ್ಲಿ ಹೇಗೆ 
ನಡೆಯಬೇಕೆಂಬುದರ ಬಿರುದು ಅದಾಗಿದೆ. ಬುದ್ದಿಯ ಜಿಗಿದಾಟ, ಭಾವನೆಗಳ ಹಾರಾಟದಿಂದ ಎದೆ ಬಡಿದುಕೊಳ್ಳುವುದೂ ಅಸಾಧ್ಯವಲ್ಲ. ರಣಾಂಗದ 
ಮಧ್ಯದಲ್ಲ ಆತ್ಮವಿಶ್ವಾಸದಿಂದ, ಧೀರ ಪೌರುಷದಿಂದ ಬಡೆದಾಡಿ ಬಾಳ, ಹೂರಬೀಳಬೇಕಾದರೆ ಅರ್ಜನನಂತೆ ಕೆಚ್ಚದೆಬೇಕು. ಶ್ರೀಕೃಷ್ಣನಂಥ ಸಮರ್ಥ 


Copyright© 2018, IERJ. This open-access article is published under the terms of the Creative Commons Attribution-NonCommercial 4.0 International License which permits Share (copy and redistribute the material in any 
medium or format) and Adapt (remix, transform, and build upon the material) under the Attribution-NonCommercial terms. 


International Education & Research Journal [IERJ] 





E-ISSN No: 2454-9916 | Volume: 4 | Issue: 11 | Nov 2018 


ಹಿತರಕ್ಷಕರುಬೇಕು. ಭಾರತದ ಇಂದಿನ ಕತೆ, ಇಂದಿನವರೆಗಿನ ಕತೆ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ, ಗಾಂಧಿ, ತಿಲಕ್‌, ದಯಾನಂದ, 
ಅರವಿಂದ, ರಮಣ, ರವೀಂದ್ರ, ವಿಶ್ವೇಶ್ವರಯ್ಯ, ಅಂಬೇಡಕರ್‌ ಮೊದಲಾದವರಲ್ಲ ಅಮರವಾಗಿದೆ. ಇವರೆಲ್ಲಾ ಭಾವೈಕ್ಯದ ನಾಯಕರು. ಇವರ 


ಭಾಷೆಗಳೆಲ್ಲಾ ಬೇರೆ ಬೇರೆ ಇರಲಿಲವೇ? 


ಭಾಷೆ ಬೇರೆ ಇದಾಕ್ಷಣ ಭಾವ್ಯಕ್ಯಕ್ಕೆ ತೊಂದರೆಯಾಗುವುದೆಂಬುದು ಸತ್ಯಕ್ಕೆ ದೂರವಾದುದು. ಮಾನವರು ಒಬ್ಬರಿಗೊಬ್ಬರು 
ಮನಸ್ಪೂರ್ವಕವಾಗಿ ಅರ್ಥಮಾಡಿ ಕೊಂಡರೆ ಭಾವೈಕ್ಯ ಉಂಟಾಗುತ್ತದೆ. 


International Education & Research Journal [IER] 


